ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


437 
: ಶ್ರೀ ಯು.ಬಿ.ವೆಂಕಟೇಶ್‌ 


(ನಾಮನಿರ್ದೇಶನ ಹೊಂದಿದವರು) 


12.05.2013 ರ ಅವಧಿಯಲ್ಲಿ ಸರ್ಕಾರ ಯಾವ 
ಯಾವ ಉದ್ದೇಶಗಳಿಗಾಗಿ ಸರ್ಕಾರಿ ಭೂಮಿಯನ್ನು 
ಹಂಚಿಕೆ ಮಾಡಿದೆ; 


ಉತ್ತರಿಸುವ ದಿನಾಂಕ : 23-09-2020 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
3 ಪಠೆ ಉತ್ತರ 
ಸಂ. ಪ ಫ್ರ 
ಅ) | ರಾಜ್ಯದಲ್ಲಿ ದಿನಾಂಕ: 30.05.2008 ರಿಂದ ರಾಜ್ಯದಲ್ಲಿ ದಿನಾಂಕ 30.05.2008 ಕರಡ 


12.05.2013 ರ ಅವಧಿಯಲ್ಲಿ ಕೈಗಾರಿಕೆ, ಶೈಕ್ಷಣಿಕ, 
ಸಶಾನ, ಧಾರ್ಮಿಕೆ, ಸಾಮಾಜಿಕ ಚಟುವಟಕೆ, ಕಲ್ಯಾಣ 
ಚಟುವಟಿಕೆಗಳು. ಕೃಷಿ ಮತ್ತು ಕೃಷಿಯೇತರ ಮತ್ತು 
ಇನ್ನಿತರೆ ಉದ್ದೇಶಗಳಿಗಾಗಿ ಸರ್ಕಾರಿ ಭೂಮಿಯನ್ನು 
ಹಂಚಿಕೆ ಮಾಡಲಾಗಿದೆ. 


ಆ) 


ಯಾವ್‌`ಯಾವ್‌'ಕಂಪನಿಗಾಗ ಎಷ್ಟು ನಿಸ್ಟೀರ್ಣದ 
ಭೂಮಿಯನ್ನು ಯಾವ ಷರತ್ತಿಗೊಳಪಟ್ಟು ಹಂಚಿಕೆ 
ಮಾಡಲಾಗಿದೆ; 


ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಇ) [ಸರ್ಕಾರದ ಪನ್ಗಣಗಾ ಸಫಲವಾಗಿಷೆಯೇ; ಬಹುತೇಕ "ಪ್ರಕರಣಗಳ ಮಂಜಾರಾತ 
ಉದ್ದೇಶಗಳು ಅಥವಾ ಷರತ್ತುಗಳು ಉದ್ದೇಶಗಳು ಸಫಲವಾಗಿರುತ್ತವೆ. ಭೂ 
ಉಲ್ಲಂಘನೆಯಾಗಿದ್ದ: ಸಂದರ್ಭದಲ್ಲಿ ಸರ್ಕಾರ | ಮಂಜೂರಾತಿಯಾದ ಪ್ರಕರಣಗಳಲ್ಲಿ ಮಂಜೂರಾತಿ 


ತೆಗೆದುಕೊಂಡಿರುವ ಕ್ರಮಗಳೇನು? 


ಷರತ್ತು ಮತ್ತು ನಿಬಂಧನೆಗಳು ಪಾಲನೆಯಾಗಿರುವ 
ಬಗ್ಗೆ ಪರಾಮರ್ಶಿಸಿ ಉಲ್ಲಂಘನೆಯಾಗಿರುವ 
ಪ್ರಕರಣಗಳಲ್ಲಿ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು, 1969ರ ನಿಯಮ 25ರನ್ನಯ ಸ್ರಮ 
ಜರುಗಿಸುವಂತೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಆರ್‌ಡಿ 
20 ಎಲ್‌ಜಿಪಿ 2020, ದಿನಾಂಕ: 20.01.2020ರಲ್ಲಿ 
ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ 


ಸಂಖ್ಯೆ: ಆರ್‌ಡಿ 114 ಎಲ್‌ಜಿಕ್ಕೂ 2020. 


ನೀಡಲಾಗಿದೆ. 
ಫ 


ಗ್‌ 
(ಆರ್‌. ಅಶೋಕೆ) 


ಕಂದಾಯ ಸಚಿವರು 


§ -$ನುಖಿಂಧ 


ಕರ್ನಾಟಕ ವಿಧಾನ ಪರಿಷತಿನ ಚುಕ್ಕೆ ಗುರುತಿನ ಪ್ರಸಂ.437ರ ಅನುಬಂಧ 


5ನ 
ಕ್ರಸಂ. ಕೆಂಪನಿಯ ವಿವರ ಜಲ್ಲೆ ಸಿಲಾ 
ok | ಹ (ಎಕರೆ-ಗುಂಟೆ) 
| |ಬಿಎಸ್‌ಎನ್‌ ಎಪ್‌ `ಕವಮಾಗ್ಗ ಶಿವಮೊಗ್ಗ 0 
z. 0-53 
35. |8ಖಟಿಸಿಎಲ್‌. ಶವಮಾಗ್ಗೆ ಶಿವಮೊಗ್ಗ I-20 
41 ಯುರೇನಿಯಂ ಸಾಪೊನೇಷನ್‌ ಶ- ಬೆಳಗಾವಿ 8-00 
5 ಕಟಸಿಎಲ್‌ ಧಾರವಾಡ 20 
6 Tಎಸ್‌.ಟೆ.ಎಸ್‌. ಪಮಟಿಡ್‌ ಫನೊಡಗು 0-20 
7. | ಇಂಡಿಯನ್‌ ಆಹರ್‌ ಕಾರ್ಪೋರೇಷನ್‌ ಉಡುಪಿ 0-4 
8. ಶ್ರೀ ಶರಣ ಅಸೋಸಿಯೇಟ್ಸ್‌ ಕೊಪ್ಪಳ 200 
9. | ಇಂಡಿಯನ್‌`'ಆಯಿಲ್‌ ಕಾರ್ಪ್ಮೋಾಕಾಷನ್‌ ಬೆಂಗಳೂರು 150»100 ಅಡ 
ನಗರ 
10. |ಫಿಜಾ ಡೆವಲಪರ್ಸ್‌ ೬ ಇಂಟರ್‌ಟ್ರಡ್‌ ಪೈಲ್‌ ಚಿತ್ರದುರ್ಗ 19-35 
1. ಎನ್‌ಇ.ಜಿ. ಹೈಕಾನ್‌ ಸಂಡಹಾ ಪ್ರೈಲಿ. ಚಿತ್ರದುರ್ಗ 18274 
12. | ಚಿರಂಜೀವಿ ವಿಂಡ್‌`ಎನರ್ಜಿ"ಲಿ: ಚಿತ್ರದುರ್ಗ 17-20 
3. |ಸುಜಲಾನ್‌ ಇನ್‌ಫಾಸ್ತಕ್ಸರ ಶಮಜಡ್‌ ಚಿತ್ರದುರ್ಗ 2327 
4. ಮೆಸರ್ಸ್‌ ಎವರ್‌ಗ್ರೀನ್‌ ಎನರ್ಜ ಪಮಟಡ್‌ ಚಿತ್ರದುರ್ಗ 236 
15. | ಮುರುದವೇಲ್‌ ಇಂಡಸ್‌ಟ್ರಸ್‌ ಶಿಮಟಡ್‌ ಚಿತ್ರದುರ್ಗ 8-14 
16. | ಜಂದಾಲ್‌ ಅಲ್ಯೂಮೀನಿಯಮ್‌ ಪಮಿಟಡ್‌, 77 —ಚಿತ್ರದಾರ್ಗ 80-00 
ಬೆಂಗಳೂರು 
17. | ಎನ್ನಾರ್ಕಾನ್‌ ಇಂಡಿಯಾ ಲಿಮುಚಿಡ್‌ 708 ಪ್ಸೌಡ್‌ ಚಿತ್ರದುರ್ಗ 45-00 
ಸೆಂಟರ್‌ ಪಾಯಿಂಟ್‌ ಕನ್ನಿಂಗ್‌ಹ್ಯಾಮ್‌ ರೋಡ್‌ 
ಬೆಂಗಳೂರು 
1. | ಮೇ:ಜಿಎನ್‌ ಇನ್ನನೆಸ್ಥಮಂಟ್‌ ಅಚಡ್‌ ಡ್ರಾಡರಗ್‌ ಚಿತ್ರದುರ್ಗ 53-00 
ಕಂ.ಪ್ರಲಿಮಿಟೆಡ್‌ ಮುಂಬೈ 
5. |ಪಯೋನಿಕ್‌'ನನ್‌ನ್‌ ಲಿಪಿಡ್‌ ವಮಧುಕೈ ಚಿತ್ರದುರ್ಗ 48-24 
20.1 ಮೆ.ಎನಾರ್‌ ಕಾನ್‌ ವಂಡ್‌ ಫಾರ್ಮ ಇಂಡಿಯಾನ್‌] ಚಿತ್ರದುರ್ಗ 202-00 
ಲಿಮಿಟೆಡ್‌ ಬೆಂಗಳೂರು 
21 | ರಿಲಿಯಲ್‌ ವಿಂಡ್‌ ಎನರ್ಜ ಪನಾಷಡ್‌ ಚಿತ್ರದುರ್ಗ 7-00 
22. 1 ವ್ಯವಸ್ಥಾಪಕ ನಿರ್ದೇಶಕರು 'ಮೆ:ಸಾಗಿಟಾರ್‌ ಪಂರರ್ಸ ಚಿತ್ರದುರ್ಗ 1000-0 
ಇಂಡಿಯಾ ಪ್ರೈ.ಲಿ.ದೆಂಗಳೂರು (ಗುತ್ತಿಗೆ) 
23. |ಜಿನಿಆರ್‌ ಇನ್ಹಾಚ್‌ ಪಲ. ಪತ್ರದಾರ್ಗ 3-00 
24. ] ವಿಜೆಮ್ಮಾನ್‌ ಲಿ, ಬೆಂಗಳೂರು: ಜಿತದುರ್ಗ 25-34 
25. | ಬಿ.ಎಸ್‌.ಎನ್‌.ಎಲ್‌. ಚಿತ್ರದುರ್ಗ 0-05 
26. [ಎನ್‌.ವಿ.ಆರ್‌. ರಿನೀವ್‌`ಪ್ರೈ.ಲಿ.. ಕೊಲ್ಕತ್ತಾ ಚಿತ್ರದುರ್ಗ 35-29 


ಸರ್ಕಾರಿ ಜಮೀನುಗಳನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಂಜೂರು ಮಾಡಲಾಗುವುದು:- 


1. ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ 
ಎರಡು ವರ್ಷಗಳ ಅವಧಿಯೊಳಗೆ ಉಪಯೋಗಿಸತಕ್ಕದ್ದು ಹಾಗೂ ಮಂಜೂರಾತಿದಾರರಿಗೆ 
ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂಪಡೆಯಲಾಗುವುದು. 


ಪ 


. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ: ಅಥವಾ ಖಾಯಂ ಆಗಿ ಹಾವಿಕಾರಕವಾಗುವ 
ರೀತಿಯಲ್ಲಿ ಬಳಸತಕ್ಕದ್ದಲ್ಲ ಹಾಗೂ ಯಾವುದೇ ಲೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 


. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ 
ಮಾಡುವುದಾಗಲೀ, ಗುತ್ತಿಗೆ(ಉಪಗುತ್ತಿಗೆಗೆ ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, 
ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 


. ಮಂಜೂರಾದ ' ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ 
ಶಾಸನಬದ್ದವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು ಸಂಬಂಧಿತ ಪ್ರಾಧಿಕಾರಗಳಿಂದ 
ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು 
ಕಡ್ಡಾಯವಾಗಿ ಪಾ ಪಾವತಿಸತಕ್ಕದ್ದು. 


. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ 
- ಬದ್ಧವಾಗಿರತಕ್ಕದ್ದು ಹಾಗೂ ಮಂಜೂರಾದ ಜಮೀನನ್ನು ಸಂಸ್ಥೆಗೆ ಹಸ್ತಾಂತರಿಸುವಾಗ ಮಂಜೂರಾದ 
ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಬುಕೊಂಡು ಘೊರಕವಾದ ಷರತ್ತುಗಳನ್ನು 
ಜಿಲ್ಲಾಧಿಕಾರಿಗಳು ವಿಧಿಸಬಹುದಾಗಿರುತ್ತದೆ. 


kd 


